ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕ್ಕೆ ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1108 (1385) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ॥ ವೈ.ಎ. ನಾರಾಯಣಸ್ವಾಮಿ (ಶಿಕಕರ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 
ವಿಷಯ: ಅಮೃತ ಯೋಜನೆ ಬಗ್ಗೆ 


(ಅ) ಕರ್ನಾಟಿಕ ರಾಜ್ಯದಲ್ಲಿ ಅಮೃತ ಯೋಜನೆ ಕೈಗೆತ್ತಿಕೊಂಡಿರುವ ನಗರ/ನಗರ 
ಪಾಲಿಕೆಗಳು ಯಾವುವು; 


(ಆ) ಕಳೆದ ಮೂರು ವರ್ಷಗಳಲ್ಲಿ ಅಮೃತ ಯೋಜನೆಗೆ ಮೇಲ್ಕಂಡ ನಗರ/ನಗರ 
ಪಾಲಿಕೆಗಳಿಗೆ ಬಿಡುಗಡೆ ಮಾಡಲಾದ ಮೊತ್ತ ಎಷ್ಟು; 


(ಇ) ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ ಮತ್ತು ತುಮಕೂರು, ಈ 
ಜಿಲ್ಲೆಗಳ ಯಾವ ನಗರ ಪಾಲಿಕೆಗಳಲ್ಲಿ/ನಗರ ಸಭೆಗಳಲ್ಲಿ ಅಮೃತ ಯೋಜನೆ 
ಜಾರಿಗೊಳಿಸಲಾಗಿದೆ; ಕಳೆದ ಮೂರು ವರ್ಷಗಳಲ್ಲಿ ಖರ್ಚು ಮಾಡಿರುವ ಮೊತ್ತ 
ಎಷ್ಟು ? (ಸ್ಥಳೀಯ ಸಂಸ್ಥೆವಾರು ವಿವರಗಳನ್ನು ಒದಗಿಸುವುದು) 


